ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿಸಾಂಕ 
ಉತ್ತರಿಸುವ ಸಚಿವರು 


೨88 

ಶ್ರೀ ಅರುಣ ಶಹಾಪೂರ 
10-03-2021 

ಮಾನ್ಯ ಸಮಾಜ ಕಲ್ಯಾಣ ಸಚಿವರು 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ 
ಸಂಘವನ್ನು ಕರ್ನಾಟಕ ವಸತಿ ಶಿಕ್ಷಣ ದಿನಾಂಕ:೦5-೦3-೭2೦೭1 ರಂದು ನಿರ್ದೇಶನಾಲಯ 
ನಿರ್ದೇಶನಾಲಯ ಮಾಡುವ ಬಗೆಗಿನ | ಮಾಡುವ ಬಣ್ಣೆ ಪತ್ರ ಸ್ಟೀಕೃತವಾಗಿರುತ್ತದೆ. 
ಬೇಡಿಕೆ ಪತ್ರಗಳು, ಶಿಫಾರಸ್ಸು ಪತ್ರಗಳು 
ಬಂದಿರುವುದು ಸರ್ಕಾರದ ಗಮನಕ್ಷೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ 
ಬಂದಿದೆಯೇ ; ಶಾಲೆಗಳ ವಿದ್ಯಾರ್ಥಿಗಳಗೆ ಉಚಿತ ಶಿಕ್ಷಣ. ಆಹಾರ, 
ಆ) | ಬಂದಿದ್ದಲ್ಲ ಈ ಕುರಿತು ಸರ್ಕಾರದ ಸಮವಸ್ತ್ರ, ಶುಜ ಕಿಬ್‌ಗಳು, ಲೇಖನ ಸಾಮದ್ರಿಗಳು, 
ಸ್ಪಷ್ಟ ನಿಲುವೇನು: ನಿರ್ದೇಶನಾಲಯ ಪೀಠೋಪಕರಣಗಳನ್ನು ಒದಗಿಸಲಾಗುತ್ತಿಡೆ ಹಾಗೂ 
ಮಾಡುವ ಪ್ರಕ್ರಿಯೆ | ವಿದ್ಯಾರ್ಥಿಗಳ ಸುರಕ್ಷತಾ ಕ್ರಮಗಳನ್ನು ಸಹ 
ಪ್ರಾರಂಭವಾಗಿಡದೆಯೇ; ಅನುಸರಿಸಲಾಗುತ್ತಿದೆ. 
ಪ್ರಾರಂಭವಾಗಿದ್ದಲ್ಲ ಪ್ರಕ್ರಿಯೆ ಯಾವ 
ಹಂತದಲದೆ: ಇಲದಿದಆ, ಯಾವಾಗ 2೦19-೭2೦ ನೇ ಸಾಅನಲ್ಲ ಕೊರೋನಾ ಸೋಂಕಿನ 
ಪ್ರಕಿಯ ಪ್ರಾರಂಭ ಮಾಡಲಾಗುವುದು: ನಡುವೆಯೂ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ 
7) EEE ಧಾಮ ಸಂಸ್ಥೆಗಳ ಸಂಘದ ಎಸ್‌.ಎಸ್‌.ಎಲ್‌.ಸಿ ಫಅತಾಂಶವು 
ಅಡೆತಡೆಗಳೇನಾದರೂ ಇವೆಯೇ ಅತ್ಯುತ್ತಮವಾಗಿ ಬಂದಿದೆ. ಸಂಘದ ವ್ಯಾಪ್ತಿಯ 1೦ ನೇ 
ಇದ್ದೆ ಇದರ ಸಮಸ್ಯೆಗೆ ಪರಿಹಾರ cigar ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ 
i 482೭ ವಸತಿ ಶಾಲೆಗಳಲ್ಲ ೦೦,8೦7 ವಿದ್ಯಾರ್ಥಿಗಳು 
eo Ae eg 
ಸ Ky ಉತ್ತೀರ್ಣರಾಗಿದ್ದಾರೆ. ಹಿಟ್ಟು ಫಲತಾಲಶ ಶೇ.೨4.13 


ಸಂಘವನ್ನು ಕರ್ನಾಟಕ ವಸತಿ ಶಿಕ್ಷಣ 
ನಿರ್ದೇಶನಾಲಯ ಮಾಡಿ ಎಲ್ಲಾ ವಸತಿ 
ಶಾಲೆಗಳನ್ನು ನಿರ್ದೇಶನಾಲಯದಡಿ 
ತಂದು ಅಭವೃಧ್ಧಿಪಡಿಸಿದ್ದಲ್ಲ 
ವಿದ್ಯಾರ್ಥಿಗಳಗೆ ಹಾಗೂ ನೌಕರರಿಗೆ 
ಅನುಕೂಲವಾಗರದೆ ಎಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಈ ನಿಟ್ಷನಲ್ಲ ತೆಗೆದುಕೊಂಡ 
ಕ್ರಮಗಳೇನು? 


ರಪ್ಟಿದೆ. ಈ ಪೈಕಿ 18,614 (ಶೇ.89.5) ವಿದ್ಯಾರ್ಥಿಗಳು 
ಡಿನ್ಲಿಂದ್ಲನ್‌ ಮತ್ತು ಪ್ರಥಮ ದರ್ಜೆ ಶ್ರೇಣಿಯಲ್ಲ 
ಉತ್ತೀರ್ಣರಾಗಿದ್ದಾರೆ. ಇದು ರಾಜ್ಯದ ಶಿಕ್ಷಣ ಇಲಾಖೆಯ 
ಶಾಲೆಗಳ ಒಟ್ಟಾರೆ ಫಲತಾಂಪಶಕ್ಕಂತ ಶೇ.2೭.೦7 ರಷ್ಟು 
ಹೆಚ್ಚು ದಾಖಲಾಗಿದೆ. 163 ವಸತಿ ವಸತಿ ಶಾಲೆಗಳು 
ಶೇ.10೦ ರಷ್ಟು ಫಟತಾಂಶ ದಾಖಲಅಸಿದೆ. 


ರಾಜ್ಯದ ಒಟ್ಟು 34 ಶೈಕ್ಷಣಿಕ ಜಲ್ಲೆಗಳ ಪೈಕಿ, 14 
ಶೈಕ್ಷಣಿಕ ಜಲ್ಲೆಗಳಲ್ಲ ಪ್ರಥಮ ಸ್ಥಾನವನ್ನು, ೨ ಶೈಕ್ಷಣಿಕ 
ಜಲ್ಲೆಗಳಲ್ಲ ದ್ವಿತೀಯ ಸ್ಥಾನವನ್ನು ಹಾಗೂ 16 ಶೈಕ್ಷಣಿಕ 
ಜಲ್ಲೆಗಳಲ್ಲ ತೃತೀಯ ಸ್ಥಾನವನ್ನು ಕರ್ನಾಟಕ ವಸತಿ 
ಶಿಕ್ಷಣ ಸಂಸ್ಥೆಗಳ ಪಂಘದ ವಸತಿ ಶಾಲೆ ವಿದ್ಯಾರ್ಥಿಗಳು 
ಹೊಂದಿರುತ್ತಾರೆ. 


2೦1೨-20೦ ಸೇ ಸಾಅನಲ್ಲ ದ್ವಿತೀಯ ಪಿ:ಯಿಸಿ 
ಪರೀಕ್ಷೆಗೆ ೭೨63 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 
2೮64 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟು 
ಫಲಅತಾಂಶ ಶೇ.86.4೦ ಆಗಿದೆ. ರಾಜ್ಯದ ಶೇಕಡ 
ಫಅತಾಂಪ 69.೨೦ ರಷ್ಟಿದ್ದು, ಶೇ. ರಷ್ಟು ಹೆಚ್ಚಿನ 
ಫಅತಾಂಶವನ್ನು ವಸತಿ ಕಾಲೇಜುಗಳು ಹೊಂದಿದೆ. 


ವಸತಿ ಶಾಲಾ/ಕಾಲೇಜುಗಳ ನಿರ್ವಹಣಿ ಮತ್ತು 
ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಅಗತ್ಯವಾದ ಎಲ್ಲಾ 
ಕ್ರಮಗಳನ್ನು ಸಂಘದಿಂದ ತೆಗೆದುಕೊಳ್ಳಲಾಗುತ್ತಿದೆ. ಈ 
ನಿಟ್ಣನಲ್ಲ ಆಡಳತ ಮಂಡಳ ಮತ್ತು ಸರ್ಕಾರ ಕಾಲ- 
ಕಾಲಕ್ಕೆ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಸುವ ಕುರಿತು 
ಸೂಕ್ತ ನಿರ್ದೇಶನಗಳನ್ನು ನೀಡಿ ವಸತಿ ಶಾಲೆಗಳನ್ನು 
ಸುಸೂತ್ರವಾಗಿ ನಡೆಸಲು ಕ್ರಮ ಜರುಗಿಸಲಾಗುತ್ತಿದೆ. 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ 
ಶಾಲೆಗಳಲ್ಲ ಗುಣಾತ್ಕಕ ಶಿಕ್ಷಣ ಕಲ್ರಸುವುದರೊಂದಿಗೆ, 
ಸದರಿ ಸಂಘದ ಬೋಧಕರು ಮತ್ತು ಬೋಧಕೇತರ 
ಸಿ್ಬುಿಂದಿಗಳಗೆ ಹೆಚ್ಚನ ಮಣ್ಣಗೆ ಮೇತನ, ಇಂಕ್ರಿಮೆಂಬ್‌, 
ರಜೆ, ಅನುಕಂಪದ ನೇಮಕಾತಿ, ವೈದ್ಯಕೀಯ ವೆಚ್ಚ 
ಮರುಪಾವತಿ ಇತ್ಯಾದಿಗಳನ್ನು ಸರ್ಕಾರಿ ನೌಕರರಿಗೆ 
ನೀಡಲಾಗುತ್ತಿರುವ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 


ಮೇಲ್ಲಂಡಂತೆ ಕರ್ನಾಟಕ ವಸತಿ ಶಿಶ್ಷಣ ಸಂಸ್ಥೆಗಳ 
ಸಂಘದಿಂದ ವಸತಿ ಶಾಲೆಗಳನ್ನು ಪರಿಣಾಮಕಾರಿಯಾಗಿ 
ನಿರ್ವಹಿಸಿ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ ಮತ್ತು 
ಹಿಂದುದ ವರ್ಗಗಳ ವಿದ್ಯಾರ್ಥಿಗಳಗೆ ಉತ್ತಮವಾದ 
ಶಿಕ್ಷಣ ಒದಗಿಸಲು ಸಾಧ್ಯವಾಗುತ್ತಿದೆ. ಆದ್ದರಿಂದ, ಈ 
ಸಂಘವನ್ನು ಕರ್ನಾಟಕ ವಸತಿ ಶಿಕ್ಷಣ 
ನಿರ್ದೇಶನಾಲಯವನ್ನಾಗಿ ಮಾರ್ಪಡಿಸುವ ಅವಶ್ಯಕತೆ 


ಸಂಖ್ಯೆ: ಸಕಇ ೨8 ಮೊದೇಶಾ 2೦೦1 


ಕಂಡುಬರುವುದಿಲ್ಲ. 
ET 


ಸಮಾಜ ಕಲ್ಯಾಣ ಸಚಿವರು. 


